CPMG/ KA/ BG-GPO/13/2003-2005 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೩೮ | ಬೆಂಗಳೂರು, ಗುರುವಾರ, ಡಿಸೆಂಬರ್‌ ೧೮, ೨೦೦೩ (ಮಾರ್ಗಶಿರ ೨೭, ಶಕ ವರ್ಷ ೧೯೨೫) | ಸಂಚಿಕೆ ೫೦ 





ಭಾಗ - ೬ 
ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ಹಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ತಿದ್ದುಪಡಿ ಅಧಿಸೂಚನೆ 
ಪ್ರಕರಣ ಸಂಖ್ಯೆ: ಎಲ್‌ಎಕ್ಕೂಎಸ್‌ಆರ್‌: 26:03-04 ದಿನಾಂಕ: 22ನೇ ನವೆಂಬರ್‌ 2003 

ಭೂ ಸ್ವಾಧೀನ ಕಾಯ್ದೆ ಕಲಂ 1894 (ಸೆಂಟ್ರಲ್‌ ಕಾಯ್ದೆ 1894) ರಂತೆ ವಿಧಿ 4(1)ರ ಅಧಿಸೂಚನೆ ಸಂಖ್ಯೆ ಎಲ್‌ಎಕ್ಕೂ ಎಸ್‌ಆರ್‌ 
18:02-03 ದಿನಾಂಕ: 27.8.02 ರಂತೆ ಜಿಲ್ಲಾಧಿಕಾರಿಗಳು ತುಮಕೂರು ಜಿಲ್ಲೆ ತುಮಕೂರು ಇವರಿಂದ ಅನುಮೋದಿಸಿದ್ದು ಸದರಿ 
ಅಧಿಸೂಚನೆಯ ದಿನಾಂಕ: 19.9.02 ರಂತೆ ಕರ್ನಾಟಕ ರಾಜ್ಯಪತ್ರದ ಪುಟ ಸಂಖ್ಯೆ 478 ರಿಂದ 480 ಭಾಗ-6 ರಲ್ಲಿ ಮಲಪನಹಳ್ಳಿ ಹಾಗೂ 
ಕತ್ತಿನಾಗೇನಹಳ್ಳಿ ಗ್ರಾಮಕ್ಕೆ ರಸ್ತೆ ಗಾಗಿ ಭೂಸ್ವಾಧೀನಪಡಿಸಲು ಪ್ರಕಟಗೊಂಡಿರುತ್ತೆ. ಸದರಿ ಅಧಿಸೂಚನೆಯಲ್ಲಿ ಈ ಕೆಳಕಂಡ ತಪಶೀಲಿನಲ್ಲಿ 
ನಮೂದಿಸಿರುವಂತೆ ತಿದ್ದುಪಡಿ ಮಾಡಲಾಗಿದೆ. 









































ಅನುಸೂಚಿ: 
ಜಿಲ್ಲೆ: ತುಮಕೂರು ತಾಲ್ಲೂಕು : ಕೊರಟಗೆರೆ 
ಹೋಬಳಿ: ಕಸಬಾ ಗ್ರಾಮ : ಮಲಪನಹಳ್ಳಿ ಕತ್ತಿನಾಗೇನಹಳ್ಳಿ 
ಕ್ರ. 4(1)ರಂತೆ ಪ್ರಕಟವಾಗಿರುವುದು ಜೆಎಂಸಿಯಂತೆ ತಿದ್ದುಪಡಿ ಮಾಡಿರುವುದು 
ಸಂ. ಸನಂ: ತರಹೆ ವಿಸ್ತೀರ್ಣ | ಸ.ನಂ: ತರಹೆ | ವಿಸ್ತೀರ್ಣ 
ಗ್ರಾಮ- ಮಲಪನಹಳ್ಳಿ 
11) 49:1 ತರಿ - 49:1ರಲ್ಲಿ | ಖುಷ್ಕಿ |- 
ರಲ್ಲಿ 
ಜಿಲ್ಲಾಧಿಕಾರಿಗಳು, 
ಪಿ. ಆರ್‌. 308 ತುಮಕೂರು ಜಿಲ್ಲೆ. 


OFFICE OF THE DEPUTY COMMISSIONER, DAVANAGERE DISTRICT, DAVANAGERE. 
PRELIMINARY NOTIFICATION 
No. MUNCR 133/2003-04 Dated: 27th November 2003 
WHEREAS THE DEPUTY COMMISSIONER DAVANAGERE DISTRICT DAVANAGERE IS SATISFIED 
1. Thatthe area, situation, survey No./ Asst. No. Extent and boundaries and other 
2. details of which are specified in the schedule below within the limits of Davanagere city 
municipality, Davanagere District are a source of danger to the health, safety and convenience of 
the public of the area and its neighbourhood by reasons of said area being insanitary squalid and 
over crowded. 


( ೫೪೫ ) 


೫೪೬ ಕರ್ನಾಟಕ ರಾಜ್ಮಪತ್ರ, ಗುರುವಾರ, ಡಿಸೆಂಬರ್‌ ೧೮, ೨೦೦೩ ಭಾಗ - ೬ 





3. The building in the said area used or intended to be used for human habitation area, over 
crowded and unfit for human habitation for want of repairs, stability freedom damp natural light 
and air, water supply, drainage and sanitary conveniences. 

4. tis here by notified for the information of all the persons intended on the said that in exercise of 
powers delegated in Govt. notification No. HUD 49 MCS 85 dated: 17th APRIL 1986 to the 
Deputy Commissioner under section 3 of the Karnataka Slum Areas (Improvement and 
clearance) Act 1973 (Karnataka Act 33 of 1974) |, M. 5. Ravishankar, Davanagere District, 
Davanagere do here by declare the area indicated in the following schedule as SLUM AREA 
































SCHEDULE 

Name and Name of the Owner Sy. No./ Extent A-G Boundaries 

location of the Ast. No. 
Slum 
Com. Lenin Pvt 65/10A4 | 0.20. E: Sth Cross Road 
Nagara Slum K. Jayadevappa 48/P7 0.01 1/2 W: Pvt Houses 
Area Gangappa Durgamma 48/9 0.02 N: Road 
Anandappa Gangamma 0.23 1/2 S: Ring Road 
Deputy Commissioner 

PR-311 Davanagere District. 


OFFICE OF THE DEPUTY COMMISSIONER, DAVANAGERE DISTRICT, DAVANAGERE. 
PRELIMINARY NOTIFICATION 
No. MUNCR 132/2003-04 Dated: 27th November 2003 
WHEREAS THE DEPUTY COMMISSIONER DAVANAGERE DISTRICT DAVANAGERE IS SATISFIED 

1. Thatthe area, situation, survey No./ Asst. No. Extent and boundaries and other 

2. details of which are specified in the schedule below within the limits of Davanagere city 
municipality, Davanagere District are a source of danger to the health, safety and convenience of 
the public of the area and its neighbourhood by reasons of said area being insanitary squalid and 
over crowded. 

3. The building in the said area used or intended to be used for human habitation area, over 
crowded and unfit for human habitation for want of repairs, stability freedom damp natural light 
and air, water supply, drainage and sanitary conveniences 

4. tis here by notified for the information of all the persons intended on the said that in exercise of 
powers delegated in Govt. notification No. HUD 49 MCS 85 dated: 17th APRIL 1986 to the 
Deputy Commissioner under section 3 of the Karnataka Slum Areas (Improvement and 
clearance) Act 1973 (Karnataka Act 33 of 1974) |, M.S. Ravishankar, Davanagere District, 
Davanagere do here by declare the area indicated in the following schedule as SLUM AREA 











SCHEDULE 
Name and Name of the Owner Sy. No./ Extent Boundaries 
location of the Ast. No. A-G 
Slum 
A. K. Colony. Govt. 149/2 1.05 E: Gramathana 
Kundavada 150/2B 0.18 W: Sy. No. 149,150,151,152 
Slum Area 150/28 0.23 N: Sy. No. 148, 
151/1 1.12 S: Sy. No. 153 
152/1B 0.36 
152/2B 0.24 
4.38 























Deputy Commissioner 
PR-312 Davanagere District. 


ಸಹಾಯಕ ಕಮೀಷನರ್‌ ಹಾಗೂ ಭೂ ಸ್ವಾಧೀನ ಅಧಿಕಾರಿಯವರ ಕಛೇರಿ, ಕೋಲಾರ ಉಪ ವಿಭಾಗ, ಕೋಲಾರ 
ಭೂಸ್ವಾಧೀನ ಅಧಿನಿಯಮ 1894ರ ಪ್ರಕರಣ 16(2) ರ ಅನ್ವಯ 
ಅಧಿಸೂಚನೆ ಕ್ರಮಾಂಕ: ಎಲ್‌ಎಕ್ಕೂಎಸ್‌ಆರ್‌: 1/2000-01 ದಿನಾಂಕ: 1ನೇ ಡಿಸೆಂಬರ್‌ 2003 

1961ರ ಕರ್ನಾಟಕ ಭೂ ಸ್ವಾಧೀನ ಕಾಯ್ದೆಯ ಸಂಖ್ಯೆ 17 ರಲ್ಲಿ ತಿದ್ದುಪಡಿ ಮಾಡಲಾದ ಭೂ ಸ್ವಾಧೀನ ಕಾಯ್ದೆ 1894 ರ ಕೇಂದ್ರ 
ಕಾಯ್ದೆ ಪ್ರಕರಣ 16ರ ಉಪ ಪ್ರಕರಣ (2) ರ ಪ್ರಕಾರ ಅನುಸೂಚಿಯಲ್ಲಿ ಕಾಣಿಸಲಾದ ಜಮೀನು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ 
ಅಂದರೆ ಕೋಲಾರ ತಾಲ್ಲೂಕು, ಸುಗಟೂರು ಹೋಬಳಿ ಗೌಡಹಳ್ಳಿ ಮತ್ತು ಉರಟಿ ಅಗ್ರಹಾರ ಗ್ರಾಮದ ಹಲವಾರು ಸ.ನಂ.ಗಳಲ್ಲಿ ಒಟ್ಟು 
0-09 ಗುಂಟೆ ಜಮೀನನ್ನು ಕೋಲಾರ ಅರಹಳ್ಳಿ ರಸ್ತೆಯಿಂದ ಉರಟಿ ಅಗ್ರಹಾರಕ್ಕೆ ಸಾರ್ವಜನಿಕರ ರಸ್ತೆ ನಿರ್ಮಾಣ ಮತ್ತು 
ಅಭಿವೃದ್ಧಿಪಡಿಸುವುದಕ್ಕಾಗಿ ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಲೋಕೋಪಯೋಗಿ ಇಲಾಖೆ ಕೋಲಾರ ರವರಿಗೆ 
ಬೇಕಾಗಿರುವುದರಿಂದ ಅಧಿಕೃತವಾಗಿ ಸದರಿ ಭೂ ಸ್ವಾಧೀನ ಕಾಯ್ದೆ ಪ್ರಕರಣ 16 ರ ಉಪ ಪ್ರಕರಣ (1)ರ ರೀತ್ಯಾ ವಶಪಡಿಸಿಕೊಳ್ಳಲಾಗಿದೆ 
ಎಂದು ಈ ಮೂಲಕ ಪ್ರಕಟಿಸಲಾಗಿದೆ. 





ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೮, ೨೦೦೩ ೫೪೭ 
ಅನುಸೂಚಿ: 
ಜಿಲ್ಲೆ: ಕೋಲಾರ ಹೋಬಳಿ : ಸುಗಟೂರು 
ತಾಲ್ಲೂಕು: ಕೋಲಾರ ಗ್ರಾಮ : 1. ಗೌಡಹಳ್ಳಿ 2. ಉರಟಿ ಅಗ್ರಹಾರ 


ನ ನುನ EE oar Reread ren 






























































ಕ್ರ.ಸಂ. ಸ.ನಂ. ತರಹೆ ವಿಸ್ತೀರ್ಣ ಆಕಾರ ವಶಪಡಿಸಿಕೊಂಡ ದಿನಾಂಕ 
ಎ. ಗುಂ. ರೂ.ಪೈ. 
1 2 3 4 5 6 
ಉರಟಿ ಅಗ್ರಹಾರ 
ಜ್ಜ 48/3 ಖುಷ್ಮಿ 0-01 0-05 24-07-2003 
2 50/2 ಖುಷ್ಮಿ 0-04 0-20 24-07-2003 
3. 51/1 ಖುಷ್ಮಿ 0-02 0-10 24-07-2003 
ಒಟ್ಟು 0-07 0-35 
ಗೌಡಹಳ್ಳಿ 
4. 76 ಖುಷ್ಮಿ 0-01 0-05 24-07-2003 
5. 78/2 ತರಿ 0-01 0-05 24-07-2003 
ಒಟ್ಟು 0-02 0-10 
ಒಟ್ಟು 0-09 0-45 
ಎರಡು ಗ್ರಾಮಗಳ ಒಟ್ಟು ವಿಸ್ತೀರ್ಣ 0-09 ಗುಂಟೆ (ಒಂಭತ್ತು ಗುಂಟೆ ಮಾತ್ರ) 
ಎಂ. ಮಲ್ಲಯ್ಯ 


ಪಿಆರ್‌. 313 ಸಹಾಯಕ ಕಮೀಷನರ್‌ ಹಾಗೂ ಭೂ ಸ್ವಾಧೀನಾಧಿಕಾರಿಗಳು, 

ಕೋಲಾರ ಉಪ ವಿಭಾಗ, ಕೋಲಾರ. 

ಸಹಾಯಕ ಕಮೀಷನರ್‌ ಹಾಗೂ ಭೂ ಸ್ವಾಧೀನ ಅಧಿಕಾರಿಯವರ ಕಛೇರಿ, ಕೋಲಾರ ಉಪ ವಿಭಾಗ, ಕೋಲಾರ 
ಭೂಸ್ವಾಧೀನ ಅಧಿನಿಯಮ 1894ರ ಪ್ರಕರಣ 16(2) ರ ಅನ್ವಯ 
ಅಧಿಸೂಚನೆ 
ಕ್ರಮಾಂಕ: ಎಲ್‌ಎಕ್ಯೂಎಸ್‌ಆರ್‌: 499-00 ದಿನಾಂಕ: 1ನೇ ಡಿಸೆಂಬರ್‌ 2003 

1961ರ ಕರ್ನಾಟಕ ಭೂ ಸ್ವಾಧೀನ ಕಾಯ್ದೆಯ ಸಂಖ್ಯೆ 17 ರಲ್ಲಿ ತಿದ್ದುಪಡಿ ಮಾಡಲಾದ ಭೂ ಸ್ವಾಧೀನ ಕಾಯ್ದೆ 1894 ರ ಕೇಂದ್ರ 
ಕಾಯ್ದೆ ಪ್ರಕರಣ 16ರ ಉಪ ಪ್ರಕರಣ (2) ರ ಪ್ರಕಾರ ಅನುಸೂಚಿಯಲ್ಲಿ ಕಾಣಿಸಲಾದ ಜಮೀನು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ 
ಅಂದರೆ ಕೋಲಾರ ತಾಲ್ಲೂಕು, ಸುಗಟೂರು ಹೋಬಳಿ ಗೌಡಹಳ್ಳಿ ಗ್ರಾಮದ ಹಲವಾರು ಸ.ನಂ.ಗಳ ಪೈಕಿ ಒಟ್ಟು 0-26 ಎಕರೆ ಹೆಚ್ಚುವರಿ 
ವಿಸ್ತೀರ್ಣದ ಜಮೀನನ್ನು ಕೋಲಾರ-ಅರಹಳ್ಳಿ ರಸ್ತೆಯಿಂದ ವಯಾ ಗೌಡಹಳ್ಳಿ ಮೂಲಕ ಜಂಗಮಗುರ್ಜೆೇನಹಳ್ಳಿ ಉರಟಿ ಅಗ್ರಹಾರ ರಸ್ತೆ 
ಅಭಿವೃದ್ಧಿಪಡಿಸುವುದಕ್ಕಾಗಿ ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಲೋಕೋಪಯೋಗಿ ಇಲಾಖೆ, ಕೋಲಾರರವರಿಗೆ 
ಬೇಕಾಗಿರುವುದರಿಂದ ಅಧಿಕೃತವಾಗಿ ಸದರಿ ಭೂ ಸ್ವಾಧೀನ ಕಾಯ್ದೆ ಪ್ರಕರಣ 16 ರ ಉಪ ಪ್ರಕರಣ (1)ರ ರೀತ್ಯಾ ವಶಪಡಿಸಿಕೊಳ್ಳಲಾಗಿದೆ 
ಎಂದು ಈ ಮೂಲಕ ಪ್ರಕಟಿಸಲಾಗಿದೆ. 


















































ಅನುಸೂಚಿ: 
ಜಿಲ್ಲೆ: ಕೋಲಾರ ಹೋಬಳಿ : ಸುಗಟೂರು 
ತಾಲ್ಲೂಕು: ಕೋಲಾರ ಗ್ರಾಮ: 1. ಗೌಡಹಳ್ಳಿ 
ಕ್ರ.ಸಂ. ಸ.ನಂ. ತರಹೆ ವಿಸ್ತೀರ್ಣ ಆಕಾರ ವಶಪಡಿಸಿಕೊಂಡ ದಿನಾಂಕ 
ಎ. ಗುಂ. ರೂ.ಪೈ. 
1 2 3 4 5 6 
ಗೌಡಹಳ್ಳಿ 
1, 715 ಖುಷ್ಮಿ 0-03 0-15 25-07-2003 
2. 11/1 ಖುಷ್ಮಿ 0-01 0-05 25-07-2003 
3. 11/2 ಖುಷ್ಮಿ 0-01 0-05 25-07-2003 
4. 26 ಖುಷ್ಮಿ 0-09 0-45 25-07-2003 
5. 108 ಖುಷ್ಮಿ 0-12 0-60 25-07-2003 
ಒಟ್ಟು 0-26 1-30 
ಒಟ್ಟು ವಿಸ್ತೀರ್ಣ 0-26 ಗುಂಟೆ (ಇಪ್ಪತ್ತಾರು ಗುಂಟೆ ಮಾತ್ರ) 
ಎಂ. ಮಲ್ಲಯ್ಯ 


ಪಿಆರ್‌. 314 


ಸಹಾಯಕ ಕಮೀಷನರ್‌ ಹಾಗೂ ಭೂ ಸ್ವಾಧೀನಾಧಿಕಾರಿಗಳು, 
ಕೋಲಾರ ಉಪ ವಿಭಾಗ, ಕೋಲಾರ. 





೫೪೮ ಕರ್ನಾಟಕ ರಾಜ್ಮಪತ್ರ, ಗುರುವಾರ, ಡಿಸೆಂಬರ್‌ ೧೮, ೨೦೦೩ ಭಾಗ - ೬ 





ಸಹಾಯಕ ಕಮೀಷನರ್‌ ಹಾಗೂ ಭೂ ಸ್ವಾಧೀನ ಅಧಿಕಾರಿಯವರ ಕಛೇರಿ, ಕೋಲಾರ ಉಪ ವಿಭಾಗ, ಕೋಲಾರ 
ಭೂಸ್ವಾಧೀನ ಅಧಿನಿಯಮ 1894ರ ಪ್ರಕರಣ 16(2) ರ ಅನ್ವಯ 
ಅಧಿಸೂಚನೆ ಕ್ರಮಾಂಕ: ಎಲ್‌ಎಕ್ಯೂಎಸ್‌ಆರ್‌: 11/99-00 ದಿನಾಂಕ: 1ನೇ ಡಿಸೆಂಬರ್‌ 2003 

1961ರ ಕರ್ನಾಟಕ ಭೂ ಸ್ವಾಧೀನ ಕಾಯ್ದೆಯ ಸಂಖ್ಯೆ 17 ರಲ್ಲಿ ತಿದ್ದುಪಡಿ ಮಾಡಲಾದ ಭೂ ಸ್ವಾಧೀನ ಕಾಯ್ದೆ 1894 ರ ಕೇಂದ್ರ 
ಕಾಯ್ದೆ ಪ್ರಕರಣ 16ರ ಉಪ ಪ್ರಕರಣ (2) ರ ಪ್ರಕಾರ ಅನುಸೂಚಿಯಲ್ಲಿ ಕಾಣಿಸಲಾದ ಜಮೀನು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ 
ಅಂದರೆ ಕೋಲಾರ ತಾಲ್ಲೂಕು, ಸುಗಟೂರು ಹೋಬಳಿ ಬೊಮ್ಮಸಂದ್ರ ಮತ್ತು ಸೋಮಾಂಬುದಿ ಅಮಾನಿಕೆರೆ ಗ್ರಾಮಗಳ ಹಲವಾರು 
ಸ.ನಂ.ಗಳಲ್ಲಿ ಒಟ್ಟು 0-25 ಎಕರೆ ಹೆಚ್ಚುವರಿ ವಿಸ್ತೀರ್ಣದ ಜಮೀನನ್ನು ನಬಾರ್ಡು ಯೋಜನೆಯಡಿ ಜನ್ನಘಟ್ಟದಿಂದ ಚನ್ನಸಂದ್ರಕ್ಕೆ ರಸ್ತೆ 
ನಿರ್ಮಾಣ ಮತ್ತು ಅಭಿವೃದ್ಧಿಪಡಿಸುವುದಕ್ಕಾಗಿ ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಲೋಕೋಪಯೋಗಿ ಇಲಾಖೆ, ಕೋಲಾರ 
ರವರಿಗೆ ಬೇಕಾಗಿರುವುದರಿಂದ ಅಧಿಕೃತವಾಗಿ ಸದರಿ ಭೂ ಸ್ವಾಧೀನ ಕಾಯ್ದೆ ಪ್ರಕರಣ 16 ರ ಉಪ ಪ್ರಕರಣ (1ರ ರೀತ್ಯಾ 
ವಶಪಡಿಸಿಕೊಳ್ಳಲಾಗಿದೆ ಎಂದು ಈ ಮೂಲಕ ಪ್ರಕಟಿಸಲಾಗಿದೆ. 



























































ಅನುಸೂಚಿ: 
ಜಿಲ್ಲೆ: ಕೋಲಾರ ಹೋಬಳಿ : ಸುಗಟೂರು 
ತಾಲ್ಲೂಕು: ಕೋಲಾರ ಗ್ರಾಮ : 1. ಬೊಮ್ಮಸಂದ್ರ 2. ಸೋಮಾಂಬುದಿ ಅಮಾನಿಕೆರೆ 
ಕ್ರ.ಸಂ. ಸ.ನಂ. ತರಹೆ ವಿಸ್ತೀರ್ಣ ಆಕಾರ ವಶಪಡಿಸಿಕೊಂಡ ದಿನಾಂಕ 
ಎ. ಗುಂ. ರೂ.ಪೈ. 
1 2 3 4 5 6 
1. ಬೊಮ್ಮಸಂದ್ರ 
1. 40/2 ಖುಷ್ಮಿ 0-01 0-05 25-07-2003 
2. 40/3 ಖುಷ್ಮಿ 0-01 0-05 25-07-2003 
ಒಟ್ಟು 0-02 0-10 25-07-2003 
2. ಸೋಮಾಂಬುದಿ ಅಮಾನಿಕೆರೆ 
3. 123 ಖುಷ್ಕಿ 0-21 1-00 25-07-2003 
0-02 ಪಿಕೆ 
ಒಟ್ಟು 0-23 1-00 25-07-2003 
ಒಟ್ಟು 0-25 1-10 
ಎರಡು ಗ್ರಾಮಗಳ ಒಟ್ಟು ವಿಸ್ತೀರ್ಣ 0-25 ಗುಂಟೆ (ಇಪ್ಪತ್ತೈದು ಗುಂಟೆ ಮಾತ್ರ) 
ಎಂ. ಮಲ್ಲಯ್ಯ 


ಪಿಆರ್‌. 315 ಸಹಾಯಕ ಕಮೀಷನರ್‌ ಹಾಗೂ ಭೂ ಸ್ವಾಧೀನಾಧಿಕಾರಿಗಳು, 
ಕೋಲಾರ ಉಪ ವಿಭಾಗ, 
ಕೋಲಾರ. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ. 
ಕರ್ನಾಟಕ ಭೂಸ್ವಾಧೀನ ಕಾಯ್ದೆ ಕಲಂ 48 (1) ರ ರದ್ದಿಯಾತಿ ಅಧಿಸೂಚನೆ. 
ನಂ. ಎಲ್‌ಎಕ್ಕೂ: ರೈಲ್ವೆ. ಸಿಆರ್‌:134:02-03 

1961ರ ಕರ್ನಾಟಕ ಅಧಿನಿಯಮ 17 ರ ಮೂಲಕ ತಿದ್ದುಪಡಿಯಾದ ಭೂಸ್ವಾಧೀನ ಅಧಿನಿಯಮ 1894 ರ ಕೇಂದ್ರ ಅಧಿನಿಯಮ 
(1), 1894ರ ಕಲಂ 481) ರ ಪ್ರಕರಣದ ಮೂಲಕ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರಕ್ಕೆ ಮುಂದಿನ 
ಅನುಸೂಚನೆಯಲ್ಲಿ ನಿರ್ದಿಷ್ಟಪಡಿಸಿರುವ ಜಮೀನುಗಳ ಬಗ್ಗೆ ಸದರಿ ಅಧಿನಿಯಮದ ಅದೇ ಕಲಂ 4ನೇ ಉಪ ಪ್ರಕರಣದ ಮೇರೆಗೆ 
ಹೊರಡಿಸಿರುವ ಅಧಿಸೂಚನೆ ಕ್ರಮಾಂಕ ಎಲ್‌ಎಕ್ಕೂ: ಕೊಹರೈಲ್ವೆ: ಸಿಆರ್‌: 134:02-03, ದಿನಾಂಕ: 17.2.03ರಲ್ಲಿ ಜಿಲ್ಲಾಧಿಕಾರಿಗಳು, 
ದಾವಣಗೆರೆ ಇವರಿಂದ ಅನುಮೋದನೆಯಾದ ಅಧಿಸೂಚನೆಯನ್ನು ದಿನಾಂಕ: 6.3.03 ರ ಕರ್ನಾಟಕ ರಾಜ್ಯಪತ್ರದ ಭಾಗ-2ರಲ್ಲಿ ಪುಟ 
ಸಂಖ್ಯೆ 115 ರಿಂದ 122 ರವರೆಗೆ ಪ್ರಕಟವಾಗಿರುತ್ತದೆ. ಸದರಿ ಗ್ರಾಮದಲ್ಲಿ ಭೂಸ್ವಾಧೀನವಾಗಿರುವ ಜಮೀನುಗಳ ಜಂಟಿ ತನಿಖೆಯಲ್ಲಿ 
(ಜೆ.ಎಂ.ಸಿ), ಭೂಸ್ವಾಧೀನಕ್ಕೊಳಪಡುವ ಕ್ಷೇತ್ರವು ಕಡಿಮೆಯಾಗಿರುವುದರಿಂದ, ಸದರಿ ಪ್ರದೇಶವು ಕೊಟ್ಟೂರು-ಹರಿಹರ ರೈಲ್ವೆ ಬ್ರಾಡ್‌ 
ಗೇಜ್‌ ಮಾರ್ಗ ಹಾದು ಹೋಗಲು ಅವಶ್ಯವಿಲ್ಲವಾದುದರಿಂದ ಸದರಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಭೂಸ್ಹಾಧೀನ ನಡವಳಿಕೆಯನ್ನು ಈ 
ತಿದ್ದುಪಡಿ ಮೂಲಕ ರದ್ದುಪಡಿಸಲಾಗಿದೆ. 

ಅನುಸೂಚಿ: 
ಹೋಬಳಿ: ಕಸಬ, 
ಜಂಟಿ ತನಿಖೆಯಲ್ಲಿ (ಜೆಎಂಸಿ)ಯ 
ಪ್ರಕಾರ ವಿಸ್ತೀರ್ಣ 


ಜಿಲ್ಲೆ; ದಾವಣಗೆರೆ, ತಾಲ್ಲೂಕು: ಹರಪನಹಳ್ಳಿ, 
ದಿನಾಂಕ: 17.2.03 ರಲ್ಲಿನ 4 (1) ಅಧಿಸೂಚನೆಯಲ್ಲಿರುವಂತೆ 


ಗ್ರಾಮ: ಹರಪನಹಳ್ಳಿ 
4(1)ರ ಅಧಿಸೂಚನೆ ಮತ್ತು 
ಜಂಟಿ ಮೋಜಣಿಯಲ್ಲಿನ 














ಕ್ರ.ಸಂ. | ಕ್ರ.ಸಂ | ಸರ್ವೆ ವಿಸ್ತೀರ್ಣ ಆಕಾರ ಸರ್ವೆ ವಿಸ್ತೀರ್ಣ | ವ್ಯತ್ಯಾಸವನ್ನು ಕಡಿಮೆಗೊಳಿಸಿದ 
ನಂಬರ್‌ ಎ.ಸೆ. ನಂಬರ್‌ ಕ್ಷೇತ್ರ. 
1 2 3 4 5 6 7 8 






































































































































ಭಾಗ - ೬ ಕರ್ನಾಟಕ ರಾಜ್ಯ್ಕಹತ್ರ, ಗುರುವಾರ, ಡಿಸೆಂಬರ್‌ ೧೮, ೨೦೦೩ ೫೪೯ 
1 2 3 4 5 6 7 8 
1 6 390: 1.38 1.76 390 ಸಿ 1.32 0.06 
ಶ್ರ 9 361:ಸಿ 1.19 1.52 361:ಸಿ 1.14 0.05 
3 10 383 0.94 ಡೆ 383 0.82 0.12 
4 12 | 361:ಬಿ 0.88 1.12 361:ಬಿ 0.68 0.20 
5 16 | 372:ಬಿ 6.02 3.60 372:ಬಿ 5.93 0.09 
6 19 371 3.51 - 371 3.47 0.04 
7 20 | 511:ಎ 3.30% 4.22 511:ಎ 3.30 0.001 
8 31 | 525: 1.96 2.51 525:ಎ 1.75 0.21 
9 33 | 504: 0.78 1.00 504:ಇ 0.78 0.00 
(ಪೈಕಿ) 
10 | 34 | 55ಬಿ 1.46 1.87 525:ಬಿ 0.88 0.58 
11 37 531: 0.85 0.51 531: 0.83 0.02 
ಬಿಸಿ-1 ಬಿಸಿ:1 
12 | 38 | 526ಎ 0.00 - 526:ಎ - 0.00%, 
13 | 41 | 52%ಬಿ | 031 0.40 527:ಬಿ 0.31 0.00 
14 | 44 | 496:ಎ 0.27 0.16 496:ಎ 0.24 0.03 
15 47 | 530ಎ 1.94, 1.16 530: 1.82 0.12 
16 | 49 | 604 0.20 0.12 604:ಬ2 0.17 0.03 
ಪ್ರಕ 
17 51 604: 0.63 0.39 604: 0.61 0.02 
ಬಿ-1 ಬಿ-1 
18 54 | 601:ಪೈಕಿ 0.70 0.41 601:ಎ1 0.24 0.04 
601:ಎ3 0.37 0.05 
0.61 0.09 
19 | 55 606 0.37 - 606 0.30 0.07 
20 | 56 |607:ಪೈಕ| 2.80 1.68 607 2.63 0.17 
21 57 609 2.57 0.77 609 2.43 0.14 
22 | 58 | 492:ಬಿ 5.81 - 492:ಬಿ 2.93 2.88 
ಒಟ್ಟು | 37.89 - - 32.95 4.941 
ಜಿಲ್ಲಾಧಿಕಾರಿಗಳು, 
ಪಿಆರ್‌. 324 ದಾವಣಗೆರೆ ಜಿಲ್ಲೆ, ದಾವಣಗೆರೆ. 


ವಿಶೇಷ ಭೂಸ್ವಾಧೀನಾಧಿಕಾರಿಗಳವರ ಕಾರ್ಯಾಲಯ, ಹೇಮಾವತಿ ನಾಲಾ ವಲಯ ತುಮಕೂರು 
ತಿದ್ದುಪಡಿ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ: ಎಸ್‌ಎಲ್‌ಎಒಎಸ್‌ಆರ್‌ (ಹೆ) 3:99-2000 

ಭೂ ಸ್ವಾಧೀನ ಕಾಯಿದೆ 1894ರ (ಸೆಂಟ್ರಲ್‌ ಕಾಯಿದೆ 1894) ರಂತೆ ವಿಧಿ 6(1)ರ ಅಧಿಸೂಚನೆ ಸಂಖ್ಯೆ: ಕಂಇ 53 ಭೂಸ್ವಾತು 
2000 ದಿನಾಂಕ: 6.9.2001 ರಂತೆ ಪ್ರಧಾನ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆ ಭೂಸ್ವಾಧೀನ ಶಾಖೆ, ಬೆಂಗಳೂರು ಇವರಿಂದ 
ಅನುಮೋದಿಸಿದ್ದು, ಸದರಿ ಅಧಿಸೂಚನೆಯು ದಿನಾಂಕ: 11.9.2001ರ ಕರ್ನಾಟಕ ರಾಜ್ಯ ಪತ್ರದ ಪುಟ ಭಾಗ-3ರಲ್ಲಿ ಗುಬ್ಬಿ ತಾಲ್ಲೂಕ್‌ 
ನಾರನಹಳ್ಳಿ ಗ್ರಾಮದ ಜಮೀನು ಹೇಮಾವತಿ ನಾಲಾ ಯೋಜನೆಗೆ ಪ್ರಕಟಗೊಂಡಿದ್ದು, ಸದರಿ ಅಧಿಸೂಚನೆಯಲ್ಲಿ ಈ ಕೆಳಕಂಡ 
ತಪಶೀಲಿನಲ್ಲಿ ನಮೂದಿಸಿರುವಂತೆ ತಿದ್ದುಪಡಿ ಮಾಡಲಾಗಿದೆ. 











ಸೂಚಿ: 
ಜಿಲ್ಲೆ; ತುಮಕೂರು ತಾಲ್ಲೂಕ್‌: ಗುಬ್ಬಿ 
ಹೋಬಳಿ: ಚಂದ್ರಶೇಖರಪುರ ಗ್ರಾಮ: ನಾರನಹಳ್ಳಿ 
6(1) ರಂತೆ ಪ್ರಕಟವಾಗಿರುವುದು ತಿದ್ದುಪಡಿಯಾಗಿರುವುದು 
ಕ್ರ.ಸಂ. ಸ.ನಂ. ತರಹೆ ವಿಸ್ತೀರ್ಣ ಸ.ನಂ. ತರಹೆ ವಿಸ್ತೀರ್ಣ 
1 2 3 4 5 6 7 







































































೫೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೮, ೨೦೦೩ ಭಾಗ - ೬ 
1 2 3 4 5 6 7 
6 66:1 ಖುಷ್ಕಿ 0-02 66:1 ಖುಷ್ಕಿ 0-20 
ಖರಾಬ್‌ 0-01 ಖರಾಬ್‌ 0-01 
24 203:1 ಖುಷ್ಕಿ 0-96 203:1 ಖುಷ್ಕಿ 0-06 
35 13:3 ಖುಷ್ಕಿ 0-22 13:3 ಖುಷ್ಕಿ 0-22 
ಖರಾಬ್‌ 0-22 ಖರಾಬ್‌ 0-02 
ವಿಶೇಷ ಭೂಸ್ವಾಧೀನಾಧಿಕಾರಿ, 
ಪಿಆರ್‌. 325 ಹೇಮಾವತಿ ನಾಲಾ ವಲಯ, ತುಮಕೂರು. 


ವಿಶೇಷ ಭೂಸ್ತಾಧೀನಾಧಿಕಾರಿಗಳವರ ಕಛೇರಿ, ಹೇಮಾವತಿ ನಾಲಾ ವಲಯ, ತುಮಕೂರು 
ತಿದ್ದುಪಡಿ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ: ಎಸ್‌ಎಲ್‌ಎಒಎಸ್‌ಆರ್‌ (ತು) 2:02-03 ದಿನಾಂಕ: 17ನೇ ನವೆಂಬರ್‌ 2003 

ಭೂಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894) ರಂತೆ ಕಲಂ 4(1)ರ ಅಧಿಸೂಚನೆ ಸಂಖ್ಯೆ: ಎಸ್‌ಎಲ್‌ಎಒಎಸ್‌ಆರ್‌ 
41: 02-03 ದಿನಾಂಕ: 16.11.03 ರಂತೆ ಜಿಲ್ಲಾಧಿಕಾರಿಗಳು ತುಮಕೂರು ಇವರಿಂದ ಅನುಮೋದಿಸಿದ್ದು, ಸದರಿ ಅಧಿಸೂಚನೆಯು 
ದಿನಾಂಕ: 12.12.02 ರಂದು ಕರ್ನಾಟಕ ರಾಜ್ಯ ಪತ್ರದ ಪುಟ 666 ರಿಂದ 671 ವರೆಗೆ ಭಾಗ-9ರಲ್ಲಿ ಕನ್ನೇನಹಳ್ಳಿ, ವಕ್ಕೋಡಿ ಗ್ರಾಮದ 
ಜಮೀನು ಹೇಮಾವತಿನಾಲಾ ಯೋಜನೆಗೆ ಪ್ರಕಟಗೊಂಡಿರುತ್ತೆ. ಸದರಿ ಅಧಿಸೂಚನೆಯಲ್ಲಿ ಈ ಕೆಳಕಂಡ ತಪಶೀಲಿನಲ್ಲಿ ನಮೂದಿಸಿರುವಂತೆ 
ತಿದ್ದುಪಡಿ ಮಾಡಲಾಗಿದೆ. 












































ಅನುಸೂಚಿ 
ಜಿಲ್ಲೆ: ತುಮಕೂರು ಹೋಬಳಿ: ಬೆಳ್ಳಾವಿ 
ತಾಲ್ಲೂಕ್‌: ತುಮಕೂರು ಗ್ರಾಮ: ವಕ್ತೋಡಿ 
4(1) ರಂತೆ ಪ್ರಕಟವಾಗಿರುವುದು ತಿದ್ದುಪಡಿಯಾಗಿರುವುದು 
ಕ್ರ.ಸಂ. ಸ.ನಂ. ತರಹೆ ವಿಸ್ತೀರ್ಣ ಸ.ನಂ. ತರಹೆ ವಿಸ್ತೀರ್ಣ 
1 2 3 4 5 6 7 
ಗ್ರಾಮ: ವಕ್ಕೋಡಿ 
10 29:3ಎ1 ಖುಷ್ಕಿ 0-14 39:3ಎ1 ಖುಷ್ಕಿ 0-14 
ವಿಶೇಷ ಭೂಸ್ವಾಧೀನಾಧಿಕಾರಿ, 
ಪಿಆರ್‌. 326 ಹೇಮಾವತಿ ನಾಲಾ ವಲಯ, ತುಮಕೂರು. 


ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
1894ರ ಭೂಸ್ವಾಧೀನ ಕಾಯಿದೆ ಕಲಮು 17 ರೊಂದಿಗೆ ಓದಲಾದ ಕಲಮು 4 (1)ರ ಅಡಿ ಮಾಡಿದ ಅಧಿಸೂಚನೆ (ಜಂಟಿ 
ತನಿಖೆ (ಜೆಎಂಸಿ) ವರದಿ ಮೇರೆಗೆ) 
ಸಂಖ್ಯೆ:ಎಲ್‌ಎಕ್ಕೂ: ಕೊಹರೈಲ್ವೆ:ಸಿಆರ್‌:126: 2002-03 ದಿನಾಂಕ: 30ನೇ ನವೆಂಬರ್‌ 2003 

ಈ ಕೆಳಗಿನ ಅಧಿಸೂಚನೆಯಲ್ಲಿ ಕಾಣಿಸಿದ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಕೊಟ್ಟೂರು-ಹರಿಹರ 
ರೈಲ್ವೆ ಬ್ರಾಡ್‌ ಗೇಜ್‌ ಲೈನ್‌ ನಿರ್ಮಾಣಕ್ಕಾಗಿ ಬೇಕಾಗಿರುವುದೆಂದು ಜಿಲ್ಲಾಧಿಕಾರಿಗಳು, ದಾವಣಗೆರೆ ಇವರಿಗೆ ಕಂಡು ಬಂದಿರುತ್ತದೆ. 

ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, 1894ರ ಭೂಸ್ವಾಧೀನ ಕಲಂ 4ರ ಕಾಯಿದೆ ಮೇರೆಗೆ (1894ರ ಕೇಂದ್ರ 1ನೇ 
ಕಾಯಿದೆ) ಕರ್ನಾಟಕ ಕಾಯಿದೆ 17ರ ತಿದ್ದುಪಡಿಯಾದಂತೆ ಸದರಿ ಜಮೀನುಗಳು ಮೇಲೆ ಸೂಚಿಸಿದ ವಿಶಿಷ್ಟ ಉದ್ದೇಶಕ್ಕಾಗಿ ಜಂಟಿ ತನಿಖೆ 
(ಜೆ.ಎಂ.ಸಿ.)ಯಲ್ಲಿ ಹೆಚ್ಚುವರಿ ಬೇಡಿಕೆ ಮೇರೆಗೆ ಹೆಚ್ಚುವರಿಯಾಗಿ ಬೇಕಾಗಿರುತ್ತದೆ. ಮತ್ತು ಸದರಿ ಕಾನೂನಿನ ಕಲಂ 4 ರ ಉಪ ಕಲಂ (2) 
ರ ಮೇರೆಗೆ ಪ್ರದತ್ತವಾದ ಅಧಿಕಾರ ಚಲಾಯಿಸಲು ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ ದಾವಣಗೆರೆರವರು ಈ ಮೂಲಕ 
ಕಾರ್ಯಪಾಲನ ಪ್ರಾಧಿಕಾರವನ್ನು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಕೊಟ್ಟೂರು-ಹರಿಹರ ರೈಲ್ವೆ ಬ್ರಾಡ್‌ ಗೇಜ್‌ ಲೈನ್‌ ನಿರ್ಮಾಣ, 
ಹರಪನಹಳ್ಳಿ ಇವರಿಗೆ ಕೊಟ್ಟಿರುತ್ತಾರೆ. 

ಸದರಿ ಕಾನೂನಿನ ಕಲಂ 17 ರ ಉಪ ಕಲಂ (4) ರ ಮೇರೆಗೆ ಪ್ರದತ್ತವಾದ ಅಧಿಕಾರ ಚಲಾಯಿಸಲು ಕರ್ನಾಟಕ ಸರ್ಕಾರವು ತನ್ನ 
ಪತ್ರ ಸಂಖ್ಯೆ: ಕಂಇ: 28: ಭೂಸ್ವಾಚ: 2002, ದಿನಾಂಕ: 20:12-02ರಲ್ಲಿ ತುರ್ತುವಿಧಿ ಅನ್ವಯ ಸದರಿ ಮೇಲ್ಕಾಣಿಸಿದ ಉದ್ದೇಶಕ್ಕಾಗಿ ಕಲಂ 
5-ಎ ಇದರ ಕಟ್ಟುಪಾಡು ಈ ಕೆಳಗಿನ ಅನುಸೂಚಿಯಲ್ಲಿ ನಮೂದಿಸಿದ ಜಮೀನುಗಳ ಸ್ವಾಧೀನಕ್ಕೆ ಅನ್ವಯಿಸುವುದಿಲ್ಲವೆಂದು 
ನಿರ್ದೇಶನವಿತ್ತಿದೆ. 

ಈ ಜಮೀನು ಭೂ ಸ್ವಾಧೀನ ಕೆಲಸ ನಿರ್ವಹಿಸುವಲ್ಲಿ ಸರ್ಕಾರದಿಂದ ನೇಮಿಸಲ್ಪಟ್ಟ ಮೋಜಣಿದಾರನಾಗಲಿ ಅಥವಾ ಈ ಕೆಲಸ 
ಮಾಡುವಲ್ಲಿ ಯಾರೂ ಅಡ್ಡಿ ಮಾಡಕೂಡದೆಂದು ಎಚ್ಚರಿಸಲಾಗಿದೆ. ಈ ಅಧಿಸೂಚನೆ ಪ್ರಕಟಗೊಂಡ ದಿನಾಂಕದಿಂದ ಸದರಿ ಭೂ ಸ್ವಾಧೀನ 
ಪಡಿಸಿಕೊಳ್ಳಲಿರುವ ಭೂಮಿಯನ್ನು ಒಪ್ಪಂದದ ಮೇರೆಗೆ ವಿಕ್ರಯಿಸುವ ಭೋಗ್ಯಕ್ಕೆ, ಅಡವಿಡುವ, ಅನುಭವ, ಬದಲಾಯಿಸುವ ಅಥವಾ 
ಇನ್ನಾವುದೇ ರೀತಿಯ ಅಭಿವೃದ್ದಿ ಕಾರ್ಯಗಳನ್ನು ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, ದಾವಣಗೆರೆ ಇವರ ಪೂರ್ವಾನುಮತಿ ಇಲ್ಲದೇ 
ಕೈಗೊಂಡಲ್ಲಿ ಭೂ ಸ್ವಾಧೀನ ಕಲಂ 24 (ಏಳನೇ ಖಂಡ) ದಂತೆ ಪರಿಹಾರ ಕೊಡಲು ಪರಿಗಣಿಸಲಾಗುವುದಿಲ್ಲವೆಂಬ ಮತ್ತು ಅಂತಿಮವಾಗಿ 
ಸ್ವಾಧೀನಪಡಿಸಿಕೊಳ್ಳಲಾಗುವುದೆಂದು ಈ ಮೂಲಕ ತಿಳಿಯಪಡಿಸಲಾಗಿದೆ. 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೮, ೨೦೦೩ ೫೫೧ 
















































































ಅನುಸೂಚಿ: 
ಜಿಲ್ಲೆ: ದಾವಣಗೆರೆ, ತಾಲ್ಲೂಕು: ಹರಪನಹಳ್ಳಿ, ಹೋಬಳಿ: ಚಿಗಟೇರಿ ಗ್ರಾಮ: ಪೃಡ್ನೇಶ್ವರ. 
ಕ್ರ. ಖಾತೆದಾರರ ಹೆಸರು ಖಾತೆದಾರರ: ಸರ್ವೆ ಜಮೀನಿನ ಸರಹದ್ದುಗಳು ಭೂಸ್ವಾಧೀನ 
ಸಂ. ಅನುಭವದಾರರ: ನಂಬರ್‌ ತರಹೆ ಷ್‌ ನಾ ವಾಗುವ ಜಮೀನಿನ ಭೂ 
ಗೇಣಿದಾರರ: ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಕುದಾಯ 
ಯಣಭಾರದಾರರ ಹೆಸರು 
1 2 3 4 5 6 7 8 9 10 11 
1. |ರಸ್ತೆ ಸರ್ಕಾರ 138:2 ಖುಷ್ಕಿ 154 177:ಎಬಿ ಉಳಿದ ಉಳಿದ 0.06' ದ 
ಜಮೀನು ಜಮೀನು 
2. | 1) ಬಾತಿ ಪರಮೇಶ್ವರಪ್ಪ ಬಿನ್‌ ಸ್ವಂತ 115:ಎ1 ಖುಷ್ಕಿ 114 111 115:ಬಿ2 115:ಎ2 0.07 0.07 
ಜಂಬಪ್ಪ 
2) ಬಸವರಾಜ ಬಿನ್‌ ಜಂಬಪ್ಪ 
3. | ವಂಕಾ ಸರ್ಕಾರ 114:1 ಖುಷ್ಕಿ 116 115 116,115 ಉಳಿದ 0.23 - 
114:2 ಜಮೀನು 
ಸಿದ್ದೇಶ್ವರಗೌಡ ಬಿನ್‌ ರೇವಣಗೌಡ ಸ್ವಂತ 116:2 ಖುಷ್ಕಿ 117 115 116:1 114 0.04 0.05 
1) ಬಾತಿ ಗಿರಿಯಪ್ಪ ಬಿನ್‌ ಕಲ್ಲಪ್ಪ ಸ್ವಂತ 117:ಸಿ2 ಖುಷ್ಕಿ 118 117:ಬಿ 117:ಸಿ1 117:ಸಿ3 0.01% 0.01 
2) ಪಾ: ಸಿದ್ದೇಶಗೌಡ ಬಿನ್‌ 
ರೇವಣ್ಣಗೌಡ, ಪೃಡ್ನೇಶ್ವರ 
6. | ಎಸ್‌. ಶಿವಲಿಂಗಪ್ಪ ಬಿನ್‌ ಸ್ವಂತ 19522 ಖುಷ್ಕಿ 194 198 195:1 195:3 0.04 0.04 
ವೀರಭದ್ರಪ್ಪ ನಿಲುವಂಜಿ 
7. |1) ರಾಮದಾಸಪ್ಪ ಬಿನ್‌ ಬಸಪ್ಪ ಸ್ವಂತ 198:2 ಖುಷ್ಕಿ 195 197:ಎ 198:1 198:3 0.09 0.09 
2) ರಂಗನರ ಗೋಣಿಬಸಪ್ಪ ಬಿನ್‌ 
ರಂಗಪ್ಪ 
8. | 1) ಗದ್ದಿಗೇರಿ ಶಿವಪ್ಪ, ಸ್ವಂತ 201:ಎ2 ಖುಷ್ಕಿ 200 ಮತ್ತಿಹಳ್ಳಿ 200 201:ಎ1 0.01 0.01 
2) ಹನ್ಮಂತಪ್ಪ ಗ್ರಾಮದ 
3) ರೇವಪ್ಪ ಕೊರವರ ಗಡಿ 
4) ರಾಮಪ್ಪ 
5) ಪರಸಪ್ಪರ ದುರುಗಪ್ಪ 
6) ಹುಚ್ಚಪ್ಪ 
7) ಚೌಡಪ್ಪ 
8) ಹನುಮಂತಪ್ಪ ಬಿನ್‌ ಬಸಪ್ಪ 
ಒಟ್ಟು 0.36. 0.27 
ಜಿಲ್ಲಾಧಿಕಾರಿಗಳು, 


ಪಿಆರ್‌. 310 ದಾವಣಗೆರೆ ಜಿಲ್ಲೆ, ದಾವಣಗೆರೆ. 


೫೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೮, ೨೦೦೩ ಭಾಗ - ೬ 





ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ಭೂ ಆರ್ಜನೆ ಅಧಿನಿಯಮ 4(1)ನೇ ಪ್ರಕರಣದ ಮೇರೆಗೆ ಅಧಿಸೂಚನೆ ಕ್ರಮಾಂಕ: ಎಲ್‌ಎಕ್ಯೂ:ಎಸ್‌ಆರ್‌: 27/2003-04 ದಿನಾಂಕ: 3ನೇ ಡಿಸೆಂಬರ್‌ 2003 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ತುಮಕೂರು-ಹೊನ್ನಾವರ ರಸ್ತೆ ಕಿಮೀ 17 ರಲ್ಲಿ ರೈಲ್ವೆ ಮೇಲು ಸೇತುವೆ ನಿರ್ಮಾಣದ ಉದ್ದೇಶಕ್ಕಾಗಿ 
ಅಗತ್ಯವಾಗಿದೆಯೆಂದು ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ಇವರಿಗೆ ಕಂಡು ಬಂದಿರುವುದರಿಂದ ಕರ್ನಾಟಕ ಕಾಯಿದೆ 33: 1991ರ ಅನ್ವಯ ತಿದ್ದುಪಡಿಯಾದ ಕೇಂದ್ರ ಅಧಿನಿಯಮ 1894ರ 4ನೇ 
ಪ್ರಕರಣದ (1ನೇ ಉಪ ಪ್ರಕರಣದ ಅನುಸಾರವಾಗಿ ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಆ ಬಗ್ಗೆ ಈ ಮೂಲಕ ನೋಟೀಸುಗಳನ್ನು ಕೊಡಲಾಗಿದೆ. ಹಾಗೂ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು 
ರವರು ಅಧಿನಿಯಮದ 4(1)ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ಉಪವಿಭಾಗಾಧಿಕಾರಿಗಳು, ತುಮಕೂರು ಉಪವಿಭಾಗ, ತುಮಕೂರು ಹಾಗೂ ಅವರ ಸಿಬ್ಬಂದಿ ಮತ್ತು 
ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡಿರುತ್ತಾರೆ. 

ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಗಳು ತುಮಕೂರು ಜಿಲ್ಲೆ ತುಮಕೂರುರವರು ಅಧಿನಿಯಮ 5ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು 
ಉಪವಿಭಾಗಾಧಿಕಾರಿಗಳು, ತುಮಕೂರು ಉಪವಿಭಾಗ, ತುಮಕೂರು ಇವರನ್ನು ನೇಮಕ ಮಾಡಿರುತ್ತಾರೆ. 

ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವನೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ ಅವುಗಳನ್ನು ಈ ಅಧಿಸೂಚನೆ ಪ್ರಕಟಗೊಂಡ ತಾರೀಖಿನಿಂದ 30ದಿನಗಳ ಒಳಗಾಗಿ ಅಥವಾ 
ಅದಕ್ಕೆ ಮುಂಚೆ ಕರ್ನಾಟಕ ಕಾಯಿದೆ 33:1991 ರನ್ವಯ ತಿದ್ದುಪಡಿಯಾದ ಭೂ ಆರ್ಜನೆ ಕೇಂದ್ರ ಅಧಿನಿಯಮ 1894ರ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು 
ನೇಮಕವಾದ ಉಪವಿಭಾಗಾಧಿಕಾರಿಗಳು, ತುಮಕೂರು ಉಪವಿಭಾಗ, ತುಮಕೂರು ಇವರಿಗೆ ಲಿಖಿತವಾಗಿ ಸಲ್ಲಿಸಬಹುದು. 

ಭೂ ಆರ್ಜನೆ ಉದ್ದೇಶಕ್ಕಾಗಿ ಘೋಷಿತ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವನೇ ಮೋಜಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಪ್ರಕಟಿತ ಭೂಮಿಗಳಲ್ಲಿ 
ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿನಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರ ಅನುಮತಿಯಿಲ್ಲದೆ ಮಾರಾಟ, 
ಗುತ್ತಿಗೆ, ಅಡಮಾನ ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಪ್ರಕಟಿತ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ 
ಅಭಿವೃದ್ಧಿಗಳನ್ನು ಅಂತಿಮವಾಗಿ ಆರ್ಜನೆ ಮಾಡಿಕೊಳ್ಳಲಾಗುವ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಭೂಆರ್ಜನೆ ಅಧಿನಿಯಮದ (7ನೇ ಖಂಡದ) 2ನೇ ಪ್ರಕರಣದ 
ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು 

ಉಪವಿಭಾಗಾಧಿಕಾರಿಗಳು, ತುಮಕೂರು ಉಪವಿಭಾಗ, ತುಮಕೂರು ಇವರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕ್ಷೆಯನ್ನು ಪರಿಶೀಲನೆಗೆ ಇಡಲಾಗಿದೆ. 





















































ಅನುಸೂಚಿ 
ಜಿಲ್ಲೆ: ತುಮಕೂರು ಹೋಬಳಿ: ಕಸಬ 
ತಾಲ್ಲೂಕು: ಗುಬ್ಬಿ ಗ್ರಾಮ: ಮುದಿಗೆರೆ 
ಕ್ರ.ಸಂ. ಖಾತೆದಾರರು ಅನುಭವದಾರರು | ಸ.ನಂ. ತರಹೆ ಚೆಕ್ಕುಬಂದಿ ಭೂಸ್ವಾಧೀನ ವಿಸ್ತೀರ್ಣ ಆಕಾರ 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎ.ಗುಂ ರೂ.ಪೈ 
1 2 3 4 5 6 7 8 9 10 11 
1. ತೋಪೇಗೌಡ ಬಿನ್‌ ಸಿದ್ದೇಗೌಡ ಇ 62 ಖುಷ್ಕಿ ಸನಂ. ಸನಂ.60,61 ಸನಂ.63 ಬಿ.ಹೆಚ್‌. 1-01 1-14 
63 ರಸ್ತೆ 
ಜಿಲ್ಲಾಧಿಕಾರಿಗಳು, 


ಪಿಆರ್‌. 323 ತುಮಕೂರು ಜಿಲ್ಲೆ, ತುಮಕೂರು. 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೮, ೨೦೦೩ ೫೫೩ 





ಕಂದಾಯ ಸಚಿವಾಲಯ, ಬೆಂಗಳೂರು 
ಭೂ ಸ್ವಾಧೀನ ಅಧಿನಿಯಮದ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ: ಕಂಇ: 47 ಭೂಸ್ವಾತು 2003 ದಿನಾಂಕ: 11ನೇ ನವೆಂಬರ್‌ 2003 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಠಪಡಿಸಿರುವ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಮಲಪನಹಳ್ಳಿ ಹಾಗೂ ಕತ್ತಿನಾಗೇನಹಳ್ಳಿ ಗ್ರಾಮಕ್ಕೆ ರಸ್ತೆಗಾಗಿ ಅಗತ್ಯವಾಗಿದ್ದವು ಎಂದು ತುಮಕೂರು 
ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಭೂ ಸ್ವಾಧೀನ ಕಾಯ್ದೆ 1894ರ ಕಲಂ 401ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ ಎಲ್‌ಎಕ್ಕೂ: ಎಸ್‌ಆರ್‌: 18:02-03 ದಿನಾಂಕ: 27.8.02ರ ಅಧಿಸೂಚನೆಯಲ್ಲಿ 
ಅಧಿಸೂಚಿಸಲಾಗಿದ್ದುದರಿಂದ. 

ಮತ್ತು ಕರ್ನಾಟಕ ಕಾಯ್ದೆ 33:1991 ರನ್ವಯ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮದ 1894ರ (ಕೇಂದ್ರ ಅಧಿನಿಯಮ 1894ರ (15ಎ ಪ್ರಕರಣದ (2ನೇ ಉಪ ಪ್ರಕರಣದ ಮತ್ತು 61ಎ) 
ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಠಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಆರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ 
ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ: 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿದೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಿದೆ. 

ಉಪ ವಿಭಾಗಾಧಿಕಾರಿಗಳು, ಮಧುಗಿರಿ ಉಪ ವಿಭಾಗ, ಮಧುಗಿರಿ ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಯವರ 
ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಆರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ ಎಂದು ಹಾಗೂ ಸದರಿ ಭೂಮಿಯ ಆರ್ಜನೆಗೆ 
ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ಉಪ ವಿಭಾಗಾಧಿಕಾರಿಗಳು, ಮಧುಗಿರಿ ಉಪ ವಿಭಾಗ, ಮಧುಗಿರಿ ರವರ ಕಛೇರಿಯಲ್ಲಿ ಇಡಲಾಗಿದೆ. 




















ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ಕೊರಟಗೆರೆ 
ಹೋಬಳಿ: ಕಸಬಾ ಗ್ರಾಮ: ಮಲಪನಹಳ್ಳಿ, ಕತ್ತಿನಾಗೇನಹಳ್ಳಿ. 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಚಕ್ಕುಬಂಧಿ ಸನಂ. ತರಹೆ ವಿಸ್ತೀರ್ಣ ಆಕಾರ 
ಸಂ. ಎ.ಗುಂ ರೂ.ಪೈ 
ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ 
1 2 3 4 5 6 7 8 9 10 11 
ಗ್ರಾಮ: ಮಲಪನಹಳ್ಳಿ 
1. ಎಂ.ಆರ್‌. ಶ್ರೀರಂಗಯ್ಯ ಬಿನ್‌ ಎಂ.ಆರ್‌. ಶ್ರೀರಂಗಯ್ಯ ಸನಂ. ಸನಂ. ಸನಂ. ಸನಂ. 55ರಲ್ಲಿ ಖುಷ್ಕಿ 0-02 0-08 
ರಂಗಪ್ಪ ಪಿಳ್ಳರಂಗಪ್ಪ ಬಿನ್‌ ನಾಗಪ್ಪ ಪಿಳ್ಳರಂಗಪ್ಪ ನಾಗರಾಜು 41 59:2 60:1 55ರ 
ನಾಗರಾಜು ಬಿನ್‌ ನಾಗಪ್ಪ ವೀರಣ್ಣ ವೀರಣ್ಣ ಜಯಣ್ಣ ಉಳಿಕೆ 
ಬಿನ್‌ ನಾಗಪ್ಪ ಜಯಣ್ಣ ಬಿನ್‌ ನಾಗಪ್ಪ 
2. ಮುದ್ದಗಂಗಪ್ಪ ಬಿನ್‌ ತಿಮ್ಮಯ್ಯ ಮುದ್ದಗಂಗಪ್ಪ ಅಶ್ವತ್ತಯ್ಯ 59:1ರ 59:1ರ 61 57 59:1 ರಲ್ಲಿ ತರಿ 0-021 0-11 
ಅಶ್ವತ್ತಯ್ಯ ಬಿನ್‌ ತಿಮ್ಮಯ್ಯ ಕರೇ ಕರೇ ತಿಮ್ಮಯ್ಯ ಉಳಿಕೆ ಉಳಿಕೆ 
ತಿಮ್ಮಯ್ಯ ಬಿನ್‌ ಚಿಕ್ಕತಿಮ್ಮಯ್ಯ ರಂಗರಾಮಯ್ಯ ದೊಡ್ಡ 
ರಂಗರಾಮಯ್ಯ ಬಿನ್‌ ಚಿಕ್ಕತಿಮ್ಮಯ್ಯ ತಿಮ್ಮಯ್ಯ 
ದೊಡ್ಡ ತಿಮ್ಮಯ್ಯ ಬಿನ್‌ ಕಂಬದರಂಗಯ್ಯ 
ಚಿಕ್ಕ ತಿಮ್ಮಯ್ಯ ಜಯರಾಮಯ್ಯ 


































































































೫೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೮, ೨೦೦೩ ಭಾಗ - ೬ 
1 2 3 4 5 6 7 8 9 10 11 
3. | ದೊಡ್ಡ ತಿಮ್ಮಯ್ಯ ಬಿನ್‌ ಚಿಕ್ಕ ದೊಡ್ಡ ತಿಮ್ಮಯ್ಯ 55 59:1 61 59:2ರ | 59:2 ರಲ್ಲಿ ತರಿ 0-01" 0-09 

ತಿಮ್ಮಯ್ಯ ಚಿಕ್ಕ ತಿಮ್ಮಯ್ಯ ಟಿ. ಅಶ್ವತ್ತಯ್ಯ 60 57 ಉಳಿಕೆ 
ಟಿ. ಅಶ್ವತ್ತಯ್ಯ ಬಿನ್‌ ತಿಮ್ಮಯ್ಯ ಕಂಬದರಂಗಯ್ಯ 
ಕಂಬದರಂಗಯ್ಯ ಬಿನ್‌ ಗಂಗಪ್ಪ ಜಯರಾಮಯ್ಯ 
ಜಯರಾಮಯ್ಯ ಬಿನ್‌ ಗಂಗಪ್ಪ 
4. | ಜಯಲಕ್ಷಮ್ಮಕೋಂ ಗಂಗಾಧರಯ್ಯ | ಜಯಲಕ್ಷ್ಮಮ್ಮ 54 59 60ರ ಉಳಿಕೆ | 55 60ರಲ್ಲಿ | ಭಾಗಾಯ್ತು 0-011, 0-09 
5. ಕೆ.ಆರ್‌. ರಾಮಚಂದ್ರಯ್ಯ ಬಿನ್‌ ಕೆ.ಆರ್‌. 61ರ 65 62 59:1,2 61ರಲ್ಲಿ ತರಿ 0-011, 0-09 
ರಾಮಯ್ಯ ರಾಮಚಂದ್ರಯ್ಯ ಉಳಿಕೆ 
6. ಶಿವಮ್ಮ ಕೋಂ ವೀರಣ್ಣ ಚನ್ನವೀರಯ್ಯ 62:1ರ 65 62:1ರ 62:2 62:1 ಭಾಗಾಯ್ತು 0-01 0-09 
ಉಳಿಕೆ ಉಳಿಕೆ ರಲಿ 
7. | ವೀರಣ್ಣ ಬಿನ್‌ ಚನ್ನವೀರಯ್ಯ ಚನ್ನವೀರಯ್ಯ 62:2ರ 65 62:1 61 62:2 ರಲ್ಲಿ | ಭಾಗಾಯ್ತು 0-00 0-07 
ಉಳಿಕೆ 
8. | ರಾಮಯ್ಯ ಬಿನ್‌ ಮೇಕೆ ರಂಗಯ್ಯ | ರಾಮಯ್ಯ ಮುತ್ತಯ್ಯ 63:1ರ 63:2ಎ 63:2ಎ ಸನಂ. | 63:1 ರಲ್ಲಿ ತರಿ 0-02 0-08 
ಮುತ್ತಯ್ಯ ಬಿನ್‌ ಮೇಕೆರಂಗಯ್ಯ ಉಳಿಕೆ 65:2 
9. ರಂಗಯ್ಯ ಬಿನ್‌ ಕರಿಯಪ್ಪ ರಂಗಯ್ಯ ಮುದ್ದಗಂಗಪ್ಪ ಸನಂ. ಸನಂ. ಕತ್ತಿನಾ ಸನಂ: 63:2ಎ ಭಾಗಾಯ್ತು 0-06 0-24 
ಮುದ್ದಗಂಗಪ್ಪ ಬಿನ್‌ ತಿಮ್ಮಯ್ಯ ಅಶ್ವತ್ತಯ್ಯ ಕರೇ 63:2ಎ 63:2ಎ ಗೇನಹಳ್ಳಿ 63:1 ರಲ್ಲಿ 
ಅಶ್ವತ್ತಯ್ಯ ಬಿನ್‌ ತಿಮ್ಮಯ್ಯ ಕರೇ ತಿಮ್ಮಯ್ಯ ಉಳಿಕೆ | ಉಳಿಕೆ ಮತು ಗಡಿ 
ತಿಮ್ಮಯ್ಯ ಬಿನ್‌ ತಿಮ್ಮಯ್ಯ ರಂಗಶ್ಯಾಮಯ್ಯ ದೊಡ್ಡ ಸನಂ. 
ರಂಗರಾಮಯ್ಯ ಬಿನ್‌ ಚಿಕ್ಕತಿಮ್ಮಯ್ಯ | ತಿಮ್ಮಯ್ಯ ಗಂಗಪ್ಪ. 63:2ಬಿ 
10. | ವೀರಣ್ಣ ಬಿನ್‌ ವೀರನಾಗಪ್ಪ ಚನ್ನವೀರಯ್ಯ ಪುಟ್ಟೀರಮ್ಮ | ಸನಂ: 62 | ಸನಂ: 65:2 | ಸನಂ: 65:2 ಸನಂ: 65:2 ರಲ್ಲಿ ಭಾಗಾಯ್ತು 0-02 0-07 
ಪುಟ್ಟೀರಮ್ಮ ಕೋಂ ವೀರನಂಜಪ್ಪ ಉಳಿಕೆ ಉಳಿಕೆ 65:6 
11. | ಹನುಮಂತರಾಯಪ್ಪ ಬಿನ್‌ ಹನುಮಂತರಾಯಪ್ಪ ಸನಂ: ಸನಂ: ಕತ್ತಿನಾಗೇ ಸನಂ: 49:1 ರಲ್ಲಿ ಖುಷ್ಕಿ 0-02 0-07 
ಹನುಮಣ್ಣ ರಂಗಯ್ಯ ಬಿನ್‌ ಕರಿಯಪ್ಪ | ಬಿ.ಕೆ. ಮಲ್ಲಯ್ಯ 49:1ರ 63:2ಎ ನಹಳ್ಳಿ ಗಡಿ 49:2 
ರಾಮಯ್ಯ ಬಿನ್‌ ಕರಿಯಪ್ಪ ಬಿ. ಕೆ. ರಂಗಯ್ಯ ರಾಮಯ್ಯ ಉಳಿಕೆ 
ಮಲ್ಲಯ್ಯ ಬಿನ್‌ ಕಾವಲ್ಲಪ್ಪ 
ಜುಂಲಾ| 0-23 1-08 










































































ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೮, ೨೦೦೩ ೫೫೫ 
2 3 4 5 6 7 8 9 10 11 
ಗ್ರಾಮ ಕತ್ತಿನಾಗೇನಹಳ್ಳಿ 
ಚಿಕ್ಕವೀರಕ್ಕಾತಯ್ಯ ಬಿನ್‌ ಚಿಕ್ಕವೀರಕ್ಕಾತಯ್ಯ ಡಿ. 62:2 54:1ರ 60 53 54:1 ರಲ್ಲಿ | ಭಾಗಾಯ್ತು 0-00 0-06 
ದೊಡ್ಡನಾಗಪ್ಪ ನಾಗಪ್ಪ ಬಿನ್‌ ನಾಗಪ್ಪ ಉಳಿಕೆ 
ದೊಡ್ಡನಾಗಪ್ಪ ಕೋಟಮ್ಮ ಕೋಂ ಹನುಮಂತರಾಯಪ್ಪ 
ಚಿಕ್ಕನಾಗಪ್ಪ ಲಕ್ಷ್ಮಮ್ಮ ಕೋಂ ವೀರನಾಗಪ್ಪ ವೀರನಾಗಪ್ಪ 
ನಾಗರಾಜು ಹನುಮಂತರಾಯಪ್ಪ ಚಿಕ್ಕಣ್ಣ ಕೋಟಮ್ಮಲಕ್ಷ ಮ್ಮ 
ಬಿನ್‌ ಕೋಮಾರಪ್ಪ ಲಿಂಗಹನುಮಯ್ಯ 
ಲಿಂಗಹನುಮಯ್ಯ ಬಿನ್‌ ರಂಗಪ್ಪ 
ನಾಗಪ್ಪ ಬಿನ್‌ ಕೋಮಾರಪ್ಪ 
ವೀರನಾಗಪ್ಪ ಬಿನ್‌ ಕೋಮಾರಪ್ಪ 
ಚಿಕ್ಕಣ್ಣ ಬಿನ್‌ ಕೋಮಾರಪ್ಪ 
ಕೆ.ಎಲ್‌ ಗಂಗಪ್ಪ ಬಿನ್‌ ಲಿಂಗಪ್ಪ ಕೆ. ಎಂ. ಗಂಗಪ್ಪ 60:3 59:1ರ 66 54:1 59:1 ಭಾಗಾಯ್ತು 0-021 0-10 
ರಾಮಯ್ಯ ಬಿನ್‌ ಲಿಂಗಪ್ಪ ರಾಮಯ್ಯ ಮಲ್ಲೇಶಯ್ಯ ಉಳಿಕೆ 
ಮಲ್ಲೇಶಯ್ಯ ಬಿನ್‌ ಲಿಂಗಪ್ಪ ಹನುಮಂತರಾಯಪ್ಪ 
ಹನುಮಂತರಾಯಪ್ಪ ಬಿನ್‌ 
ಲಿಂಗಪ್ಪ 
ಚಿಕ್ಕವೀರಕ್ಕಾತಯ್ಯ ಬಿನ್‌ ಚಿಕ್ಕವೀರಕ್ಕಾತಯ್ಯ ಸನಂ: ಸನಂ: 59:1 60:3 62:2 60:1 ಭಾಗಾಯ್ತು 0-01 0-04 
ದೊಡ್ಡನಾಗಪ್ಪ ಡಿ. ನಾಗಪ್ಪ ಬಿನ್‌ ಡಿ. ನಾಗಪ್ಪ 60:1ರ ರಲ್ಲಿ 
ದೊಡ್ಡನಾಗಪ್ಪ ಉಳಿಕೆ 
ಹನುಮಂತರಾಯಪ್ಪ ಬಿನ್‌ ಹನುಮಂತರಾಯಪ್ಪ ಸನಂ: 63:3 59:1 66 60:1 60:3 ರಲ್ಲಿ ಭಾಗಾಯ್ತು 0-02 0-08 
ಕೋಮಾರಯ್ಯ ಪಾಪಣ್ಣ ಬಿನ್‌ ಪಾಪಣ್ಣ ವೀರಣ್ಣ ಉಳಿಕೆ 
ಕೋಮಾರಯ್ಯ ವೀರಣ್ಣ ಬಿನ್‌ ವೀರನಾಗಪ್ಪ ನಾಗರಾಜು 
ಕೋಮಾರಯ್ಯ ನಾಗರಾಜು ಬಿನ್‌ 
ಕೋಮಾರಯ್ಯ 
ಕೋಟಮ್ಮ ಕೋಂ ಚಿಕ್ಕನಾಗಪ್ಪ ಕೋಟಮ್ಮ ಲಕ್ಷ ಮ್ಮ ಸನಂ: 62:2 54:1 60 ಮಲಪ | 62:2 ರಲ್ಲಿ | ಭಾಗಾಯ್ತು 0-02 0-08 
ಲಕ್ಷ ಮ್ಮಕೋಂ ನಾಗರಾಜು ಕೆ. ಹೆಚ್‌. ಕ್ಯಾತಣ್ಣ ಉಳಿಕೆ ನಹಳ್ಳಿ ಗಡಿ 
ಕೆ.ಹೆಚ್‌. ಕ್ಯಾತಣ್ಣ ಬಿನ್‌ ದೊಡ್ಡ 
ಹನುಮಂತಯ್ಯ 
ಜುಂಲಾ | 0-08, 0-36 

















೫೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೮, ೨೦೦೩ ಭಾಗ - ೬ 









































ಘೋಷ್ಟಾರೆ 
ಕ್ರ.ಸಂ. ಗ್ರಾಮ ಖುಷ್ಕಿ ತರಿ ಭಾಗಾಯ್ತು ಜುಂಲಾ 
1. ಮಲಪನಹಳ್ಳಿ 0-04 0-07), 0-11 0-231 
2. | ಕತ್ತಿನಾಗೇನಹಳ್ಳಿ - - 0-081, 0-081, 
ಜುಂಲಾ 0-04 0-07, 0-20 0-31, 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿಆರ್‌. 316 ಹೆಚ್‌. ರೋಡ್ರಿಗ್ಸ್‌ 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂಸ್ವಾ). 
ಕಂದಾಯ ಸಚಿವಾಲಯ, ಬೆಂಗಳೂರು 
ಭೂಸ್ವಾಧೀನ ಅಧಿನಿಯಮದ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ: ಕಂಇ. 11 ಭೂಸ್ವಾತು: 2003 ದಿನಾಂಕ: 21ನೇ ನವೆಂಬರ್‌ 2003 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟ ಪಡಿಸಿರುವ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಹೇಮಾವತಿ ನಾಲೆಗಾಗಿ ಅಗತ್ಯವಾಗಿದ್ದವು ಎಂದು ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರು 
ಭೂಸ್ವಾಧೀನ ಕಾಯ್ದೆ 1894ರ ಕಲಂ 4(1)ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ: ಎಲ್‌ಎಕ್ಕೂ:ಎಸ್‌ಆರ್‌: 30/ 2002-03 ದಿನಾಂಕ: 6.10.2002ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ 

ಮತ್ತು ಕರ್ನಾಟಕ ಕಾಯ್ದೆ 33:1991 ರನ್ವಯ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ 1894 ರ1) 5-ಎ ಪ್ರಕರಣದ (2ನೇ ಉಪ-ಪ್ರಕರಣದ ಮತ್ತು 61ಎ) 
ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟ ಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಆರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ 
ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ: 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ 
ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಆರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ ಹಾಗೂ ಸದರಿ ಭೂಮಿಯ 
ಅರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರ ಕಛೇರಿಯಲ್ಲಿ ಇಡಲಾಗಿದೆ. 














ಅನುಸೂಚಿ: 
ಜಿಲ್ಲೆ; ತುಮಕೂರು ತಾಲ್ಲೂಕು: ತಿಪಟೂರು ಹೋಬಳಿ: ನೊಣವಿನಕೆರೆ ಗ್ರಾಮ: ಜಿ. ಮಲ್ಲೇನಹಳ್ಳಿ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಸ.ನಂ. | ತರಹೆ ಚಿಕ್ಕುಬಂದಿ ಭೂಸ್ವಾಧೀನವಾದ | ಜಮೀನಿನ 
ಸಂ ಹೆಸ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ. ಗುಂ. ರೂ. ಪೈ 
1 2 3 4 5 6 7 8 9 10 11 
1. | ಪುಟ್ಟಸ್ವಾಮಿ ಬಿನ್‌ ತಿಮ್ಮಯ್ಯ ಪುಟ್ಟಸ್ವಾಮಯ್ಯ 28 ಖುಷ್ಕಿ 27:1 28 30:2 28 0-05 0-14 










































































ಮಹಲಿಂಗಪ್ಪ 





























ಭಾಗ - ೬ ಕರ್ನಾಟಕ ರಾಜ್ಮಪತ್ರ, ಗುರುವಾರ, ಡಿಸೆಂಬರ್‌ ೧೮, ೨೦೦೩ ೫೫೭ 
2 3 4 5 6 ಚ 8 9 10 11 

ರಾಮಚಂದ್ರಯ್ಯ ಮೈ: ಗಾ: ನಂಜಪ್ಪ, ರಾಮಚಂದ್ರಯ್ಯ 27:2 ಖುಷ್ಕಿ 41:1 27:1 27:2 27:2 0-02 0-05 
ಸಾವಿತ್ರಮ್ಮ ಬಿನ್‌ ಬೋರೇಗೌಡ, ಸಾವಿತ್ರಮ್ಮ 
ಸರೋಜಮ್ಮ ಬಿನ್‌ ಬೋರೇಗೌಡ ಸರೋಜಮ್ಮ 
ಎಂ. ಆರ್‌. ಶೇಷಪ್ಪ ಬಿನ್‌ ರಂಗಯ್ಯ | ಎಂ. ಆರ್‌. ಶೇಷಪ್ಪ | 42:1ಎ2 | 42:1ಬಿ 42:1ಎ2 42:1ಎ2 42:1ಎ2 0-02 0-07 
ಗೋವಿಂದಯ್ಯ ಬಿನ್‌ ಸಣ್ಣ ಹನುಮಯ್ಯ | ಗೋವಿಂದಯ್ಯ 42:1ಬಿ ನ 42:2 42:1ಎ2 ಉಳಿಕೆ 41:4 0-03 0-10 
ಶಿವಮ್ಮ ಕೋಂ ಶಿವಣ್ಣ ಅಮಾಸೇಗೌಡ, ಹನುಮಂತಯ್ಯ, 42:2 4 ತ 42:1ಬಿ ಸ್ಸ 41:5 0-01 0-04 
ಲಕ್ಷ್ಮೀದೇವಮ್ಮ ಶಿವಮ್ಮ ಕೋಂ ಶಿವಣ್ಣ ಶಿವಣ್ಣ ; 

ಅಮಾಸೇಗೌಡ 

ಲಕ್ಷ್ಮಿ (ದೇವಮ್ಮ 
ಚನ್ನಪ್ಪ ಬಿನ್‌ ಬೇಲೂರೇಗೌಡ ಚನ್ನಪ್ಪ 41:5 is 41:5 41:4 42:2 45 0-06 0-16 
ಚನ್ನಪ್ಪ ಕೆಂಪಮ್ಮ ಕೋಂ ಬೋರೆಗೌಡ, | ಪಾರ್ವತಮ್ಮ ಕೆಂಪಮ್ಮ 45 ಟಿ 45 45 41:5 46:2 0-07 0-27 
ಶಿವಣ್ಣ ಬಿನ್‌ ಚಿಕ್ಕತಿಪ್ಪೇಗೌಡ ಶಿವಣ್ಣ ಶಿವಣ್ಣ, ಚನ್ನಪ್ಪ ಖರಾಬ್‌ 0-01 
ಬಿನ್‌ ಚಿಕ್ಕಶಿಮ್ಮಯ್ಯ ಚನ್ನಪ್ಪ ಬಿನ್‌ ಕಾಳಪ್ಪ ಚನ್ನಪ್ಪ 
ಬೇಲೂರೇಗೌಡ, ಅಮಾಸಯ್ಯ, ಶಿವಣ್ಣ, 
ಪಾರ್ವತಮ್ಮ ಆರ್‌. ರಾಮಯ್ಯ, 
ವೆಂಕಟಮ್ಮ ಬೇಲೂರೇಗೌಡ, ಗಂಗಯ್ಯ 
ಬಿನ್‌ ವೆಂಕಟೇಗೌಡ, ಚನ್ನಪ್ಪ ಬಿನ್‌ 
ಲಕ್ಷ್ಮೀಗೌಡ, ಕಾಳಪ್ಪ ಬಿನ್‌ ದಾಸೇಗೌಡ 
ಕಾಳಪ್ಪ ಬಿನ್‌ ದಾಸೇಗೌಡ ಕಾಳಪ್ಪ ಬಿನ್‌ 
ದಾಸೇಗೌಡ ಹೆಚ್‌.ಆರ್‌. 
ರಾಮಸ್ವಾಮಿಗೌಡ ವಗೈರೆ 
ಎಂ. ಕುಮಾರಸ್ವಾಮಿ, ಮಹಲಿಂಗಪ್ಪ ಎಂ. ಕುಮಾರಸ್ವಾಮಿ 46:1 ಖುಷ್ಕಿ ಟಿ 46:1 45 3 0-04 0-12 
ಶಿವಕುಮಾರ್‌ ಬಿನ್‌ ಕಳಸೇಗೌಡ ಶಿವಕುಮಾರ್‌ 
ಅನ್ನಪೂರ್ಣಮ್ಮ ಕೋಂ ಶಿವಕುಮಾರ್‌ ಅನ್ನಪೂರ್ಣಮ್ಮ 
ಎಂ. ಕುಮಾರಸ್ವಾಮಿ ಬಿನ್‌ ಎಂ. ಕುಮಾರಸ್ವಾಮಿ 46:2 ಇ 45, 46:4 46:2 46:1 46:4 0-05 0-15 






































೫೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೮, ೨೦೦೩ ಭಾಗ - ೬ 
1 2 3 4 5 6 7 8 9 10 11 
10. | ಎಂ. ಬಿ. ಬಸವರಾಜು ಬಿನ್‌ ಎಂ.ಜಿ. ಬಸವರಾಜು 46:4 ಖುಷ್ಕಿ 46:4 46:4 46:2 47 0-03 0-09 

ಬೇಲೂರೇಗೌಡ, ಚನ್ನೇಗೌಡ ಬಿನ್‌ ಶಿವಣ್ಣ ಮಹೇಶ್‌, 
ಶಿವನಂಜಯ್ಯ ಮಹೇಶ ಬಿನ್‌ ಶೇಖರ್‌ ಚನ್ನೇಗೌಡ 
ಮಹಲಿಂಗಯ್ಯ, ಶೇಖರಪ್ಪ ಬಿನ್‌ ಶಿವಕುಮಾರ್‌ 
ಶಿವಣ್ಣ, ಚನ್ನೇಗೌಡ ಬಿನ್‌ ಶಿವನಂಜಪ್ಪ, ಅನ್ನಪೂರ್ಣಮ್ಮ 
ಶಿವಕುಮಾರ್‌ ಬಿನ್‌ ಕಳಸೇಗೌಡ, 
ಅನ್ನಪೂರ್ಣಮ್ಮ ಕೋಂ ಶಿವಕುಮಾರ್‌ 
11. | ಎಂ. ಸಿ. ನಾಗರಾಜು ಬಿನ್‌ ಚನ್ನಪ್ಪ ಎಂ. ಕುಮಾರಸ್ವಾಮಿ 47 ಚ 47 47 46:4 46:4 0-01 0-03 
ಎಂ.ಕುಮಾರಸ್ವಾಮಿ ಬಿನ್‌ ಲೇಟ್‌ ಮಹೇಶ್‌ 
ಮಹಲಿಂಗಪ್ಪ ಎಂ.ಸಿ.ನಾಗರಾಜು 
12. | ಮಹೇಶ್‌ ಬಿನ್‌ ಮಹಲಿಂಗಪ್ಪ ಎಂ. ಕುಮಾರಸ್ವಾಮಿ 50:1 ಭಾಗಾಯ್ತು 50:2 51:1ಎ2ಎ 50:1 50:2 0-01 0-23 
50:3 
13. | ಶಿವಕುಮಾರ್‌ ಬಿನ್‌ ಹೊರಕೇರಿ ಶಿವಕುಮಾರ್‌ 50:2 io 50:2 50:1 47 50:2 0-13 1-99 
50:3 
14. | ಎಂ. ಕುಮಾರಸ್ವಾಮಿ ಬಿನ್‌ ಲೇಟ್‌ ಎಂ. ಕುಮಾರಸ್ವಾಮಿ 50:3 ಜೆ 50:2 51:1ಬಿ 50:1 50:3 0-02 0-31 
ಮಹಲಿಂಗಪ್ಪ 
15. | ಕೆಂಪಮ್ಮ ಕೋಂ ಬೋರೇಗೌಡ ಬೋರೇಗೌಡ 51:1ಎ2ಎ ಖುಷ್ಕಿ 50:1 52 51:ಎ2ಬಿ 51:1ಬಿ 0-04 0-16 
ಬೋರೇಗೌಡ ಬಿನ್‌ ಕಳಸೇಗೌಡ ಶಿವಣ್ಣ ಕೆಂಪಮ್ಮ ಭಾಗಾಯ್ತು 51:1ಎ2ಎ 51:1ಎ2ಎ 51:1ಎ2ಎ 0-01 0-15 
ಬಿನ್‌ ಶಿವಬಸವಯ್ಯ ನಂಜಪ್ಪ ಬಿನ್‌ ಗಂಗಾಧರಯ್ಯ 
ಬೋರೇಗೌಡ ನಂಜುಂಡಪ್ಪ ಬಿನ್‌ ಶಿವಬಸವಯ್ಯ 
ಬೋರೇಗೌಡ ಬಸವರಾಜು ಬಿನ್‌ ನಂಜುಂಡಯ್ಯ 
ಬೋರೇಗೌಡ ಗಂಗಾಧರಯ್ಯ ಬಿನ್‌ ಬಸವರಾಜು 
ಬೋರೇಗೌಡ ಶಾಂತಮ್ಮ ಕೋಂ ಶಾಂತಮ್ಮ ನಂಜಪ್ಪ, 
ಬೋರೇಗೌಡ ದೊಡ್ಡಮ್ಮ 
16. | ಪರಮೇಶ್ವರಯ್ಯ ಬಿನ್‌ ಚನ್ನಪ್ಪ ಮಹೇಶ್‌ | ಎಂ. ಕುಮಾರಸ್ವಾಮಿ, 51:1ಬಿ ಭಾಗಾಯ್ತು 50:3 51:1ಎ2ಎ 51:1ಎ2ಎ 51:1ಬಿ 0-05 0-77 
ಬಿನ್‌ ಮಹಲಿಂಗಪ್ಪ ಪರಮೇಶ್ವರಯ್ಯ 
ಎಂ. ಕುಮಾರಸ್ವಾಮಿ ಬಿನ್‌ ಲೇಟ್‌ 
ಮಹಲಿಂಗಪ್ಪ 





































































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೮, ೨೦೦೩ ೫೫೯ 
1 2 3 4 5 6 7 8 9 10 11 
17. | ನರಸಿಂಹಯ್ಯ ಬಿನ್‌ ರಂಗಯ್ಯ ನರಸಿಂಹಯ್ಯ 5241 ಖುಷ್ಕಿ | 51:1ಎ2ಎ 53:2 521 52:1 0-06 0-22 

ಪಾರ್ವತಮ್ಮ ಕೋಂ ನಿಂಗಪ್ಪ ಹನುಮಂತಯ್ಯ 
ಹನುಮಂತಯ್ಯ, ಗೌರಮ್ಮಕೋಂ ಪಾರ್ವತಮ್ಮ 
ಗೋವಿಂದಯ್ಯ, ಗೌರಮ್ಮ ಕೋಂ ನರಸಿಂಹಮೂರ್ತಿ 
ಗೋವಿಂದಯ್ಯ ಗೌರಮ್ಮ 
18. | ಬೇಲೂರಯ್ಯ ಬಿನ್‌ ದೇವಿಕಳಸೇಗೌಡ, | ಶಾಂತಮ್ಮರಾಮಣ್ಣ 53:2 ಭಾಗಾಯ್ತು | 52:1 532 53:2 533 0-06 0-86 
ಶಾಂತಮ್ಮ ಕೋಂ ನಂಜಪ್ಪ, ನಂಜಪ್ಪ ಕಳಸೇಗೌಡ 
ಬಿನ್‌ ಚಿಕ್ಕಬೋರೇಗೌಡ ರಾಮಣ್ಣ ಬಿನ್‌ | ಬೇಲೂರಯ್ಯ 
ರಂಗೇಗೌಡ, ದೊಡ್ಡಮ್ಮ ಕೋಂ ರಂಗಪ್ಪ | ದೊಡ್ಡಮ್ಮ 
19. | ಶಾಂತಮ್ಮ ಕೋಂ ನಂಜಪ್ಪ ಶಾಂತಮ್ಮ | ಶಾಂತಮ್ಮರಾಮಯ್ಯ 53:3 ೫ 53:3 53:3 532 54:11 0-02 0-29 
ಕೋಂ ನಂಜಪ್ಪ 
20. | ಹೆಚ್‌.ಎಸ್‌. ಭಾರತಿ ಕೋಂ ಹೆಚ್‌.ಎಸ್‌. ಭಾರತಿ 54:11 ಖುಷ್ಕಿ 54:1ಸಿ1 16 53:3 14:1 0-07 0-26 
ಎಂ. ಹೆಚ್‌. ರಾಮಸ್ವಾಮಿಗೌಡ 14:1 54:1ಎ 
54:1ಸಿ1 
21. | ಎಂ. ಹಿರಿಯಣ್ಣ ಬಿನ್‌ ರಾಮೇಗೌಡ ಕೆಂಪದೇವಮ್ಮ 14:1 | 14:1 14:1 54:1ಸಿ1 14:1 0-03 0-10 
ಹುಚ್ಚಪ್ಪ ಬಿನ್‌ ದೊಡ್ಡಯ್ಯ, ಹುಚ್ಚಪ್ಪ, ಎಂ.ಹೆಚ್‌. 14:1 
ಕೆಂಪದೇವಮ್ಮ ಕೋಂ ಶಿವಣ್ಣ, ರಾಮಸ್ವಾಮಿಗೌಡ 
ಎಂ. ಹಿರಿಯಣ್ಣಗೌಡ, ಎಂ. ಹೆಚ್‌. ಎಂ.ಹೆಚ್‌. 
ಜಗದೀಶ್‌ ಬಿನ್‌ ಹಿರಿಯಣ್ಣಗೌಡ, ಜಯದೇವ್‌ 
ಎಂ.ಹೆಚ್‌. ಲಕ್ಷ ಣ ಬಿನ್‌ ಎಂ.ಹೆಚ್‌. ಲಕ್ಷಣ 
ಹಿರಿಯಣ್ಣಗೌಡ ಎಂ.ಪುಟ್ಟಸ್ವಾಮಿಗೌಡ ಎಂ.ಪುಟ್ಟಸ್ವಾಮಿಗೌಡ, 
ಬಿನ್‌ ರಾಮೇಗೌಡ ಹೆಚ್‌.ಎಸ್‌. ಭಾರತಿ | ಎಂ. ಹಿರಿಯಣ್ಣ 
ಕೋಂ ಎಂ. ಹೆಚ್‌. ರಾಮಸ್ವಾಮಿಗೌಡ ಹೆಚ್‌.ಎಸ್‌. ಭಾರತಿ 
22. | ಎಂ. ತಿಮ್ಮೇಗೌಡ ಬಿನ್‌ ರಾಮೇಗೌಡ ತಿಮ್ಮೇಗೌಡ 9 ಸ 6:1 10 ಗ್ರಾಮಠಾಣ 8:59 0-09 0-31 
ಎಂ. ಪುಟ್ಟಸ್ವಾಮಿಗೌಡ ಬಿನ್‌ ಎಂ.ಪುಟ್ಟಸ್ವಾಮಿ ತರಿ 6:2 0-04 0-20 
ರಾಮೇಗೌಡ ರಂಗಸ್ವಾಮಿ ಬಿನ್‌ ರಂಗಯ್ಯ 
ನಂಜೇಗೌಡ 
23. | ಎಂ. ತಿಮ್ಮೇಗೌಡ ಬಿನ್‌ ರಾಮೇಗೌಡ | ಎಂ. ತಿಮ್ಮೇಗೌಡ 6:1 ತರಿ 6:1 9 % 62 0-06 0-30 
24. | ಕರಿಯಪ್ಪ ಬಿನ್‌ ರಾಮೇಗೌಡ ಕರಿಯಪ್ಪ 6:2 ಭಾಗಾಯ್ತು | 6:2 6:1 8:5 0-03 0-15 
25. | ಎಂ. ಕರಿಯಪ್ಪ ಬಿನ್‌ ರಾಮೇಗೌಡ ಎಂ. ಕರಿಯಪ್ಪ 8:5 | 8:6 8:5 9,6:2 ಜಾಬಘಟ್ಟ 0-09 1-12 
ಎಂ. ಹೆಚ್‌. ಲಕ್ಷ್ಮಣ ಬಿನ್‌ ಹಿರಿಯಣ್ಣಗೌಡ ಗಡಿ 
ಹಿರಿಯಣ್ಣಗೌಡ ಎಂ.ಹೆಚ್‌ .ಲಕ್ಷ್ಮಣ 
26. | ಎಂ. ಕರಿಯಪ್ಪ ಬಿನ್‌ ರಾಮೇಗೌಡ ಎಂ. ಕರಿಯಪ್ಪ 8:6 8 ಸಷ 8:6 0-05 0-62 
ಒಟ್ಟು ವಿಸ್ತೀರ್ಣ: ಆಕಾರ 3-061 9-26 

















೫೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೮, ೨೦೦೩ ಭಾಗ - ೬ 











ಘೋಷ್ಟಾರೆ 
ಖುಷ್ಕಿ ತರಿ ಭಾಗಾಯ್ತು ಖರಾಬ್‌ ಜುಮ್ಹಾ 
1-28 0-10 1-07; 0-01 3-061 























ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌. ರೋಡ್ರಿಗ್ಸ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂಸ್ವಾ). 


ಪಿಆರ್‌. 318 


ಕಂದಾಯ ಸಚಿವಾಲಯ 
ಭೂ ಅರ್ಜನೆ 6ನೇ ಅಧಿನಿಯಮದ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ: ಕಂ.ಇ. 50 ಭೂಸ್ವಾಶಿ: 2003 ದಿನಾಂಕ: 1ನೇ ಡಿಸೆಂಬರ್‌ 2003 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟ ಪಡಿಸಿರುವ ಭೂಮಿಯು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಭದ್ರಾವತಿ ತಾಲ್ಲೂಕು ಮೈದೊಳಲು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವಿಸ್ತರಣೆ ಮತ್ತು ಅಭಿವೃದ್ಧಿಗಾಗಿ 
ಅಗತ್ಯವಾಗಿದೆ ಎಂದು ಜಿಲ್ಲಾಧಿಕಾರಿಗಳು ತಮ್ಮ ಅಧಿಸೂಚನೆ ನಂ: ಆರ್‌3:ಎಲ್‌ಎಕ್ಕೂ:ಎಸ್‌ಆರ್‌:2: 2003-04 ದಿನಾಂಕ: 21.4.2003 ರಂತೆ 4(1)ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದರಿಂದ, 

ಮತ್ತು ಕರ್ನಾಟಕ ಅಧಿನಿಯಮ ಸಂಖ್ಯೆ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1984ರ (ಕೇಂದ್ರ ಅಧಿನಿಯಮ 189461) 5ಎ. ಪ್ರಕರಣದ (2ನೇ ಉಪ ಪ್ರಕರಣದ 
ಮತ್ತು 6(1-ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಆರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ 
ಮನದಟ್ಟಾಗಿರುವುದರಿಂದ, 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿದೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ಉಪ ವಿಭಾಗಾಧಿಕಾರಿಗಳು ಹಾಗೂ ಭೂಸ್ವಾಧೀನಾಧಿಕಾರಿಗಳು, ಶಿವಮೊಗ್ಗ ಉಪ ವಿಭಾಗ, ಶಿವಮೊಗ್ಗ ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ 
ಕುರಿತಂತೆ ಜಿಲ್ಲಾಧಿಕಾರಿಗಳ ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಆರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ ಹಾಗೂ ಸದರಿ 
ಭೂಮಿಯ ಆರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಭೂಮಿಯ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ಉಪ ವಿಭಾಗಾಧಿಕಾರಿಗಳ ಕಛೇರಿ, ಶಿವಮೊಗ್ಗ ಉಪ ವಿಭಾಗ, ಶಿವಮೊಗ್ಗ ಇಲ್ಲಿ ಇಡಲಾಗಿದೆ. 





















































ಅನುಸೂಚಿ 
ಜಿಲ್ಲೆ: ಶಿವಮೊಗ್ಗ ತಾಲ್ಲೂಕು: ಭದ್ರಾವತಿ ಹೋಬಳಿ: ಹೊಳೆಹೊನ್ನೂರು-2 ಗ್ರಾಮ: ಮೈದೊಳಲು 
ಕ್ರಮ ಖಾತೆದಾರರ ಹೆಸರು ಅನುಭವದಾರರ | ಸ.ನಂ. | ತರಹೆ. ಚಕ್ಕುಬಂದಿ ಭೂಸ್ವಾಧೀನಪಡಿಸಿ ಕೊಂಡ ಜಮೀನು 
ಸಂಖ್ಯೆ ಹೆಸರು ಪೂರ್ವ | ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
1 2 3 4 5 6 yy 8 9 10 11 
1. | ಶ್ರೀಮತಿ ಚನ್ನಬಸಮ್ಮ ಕೋಂ ಸ್ವಂತ 1 ಖುಷ್ಕಿ | ಊರು |ಸ.ನಂ.2 | ಸ.ನಂ.2 ಊರು 0-26 0-56 
ಪರಮೇಶ್ವರಪ್ಪ 
ಜುಮ್ಲಾ 0-26 0-56 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌. ರೋಡ್ರಿಗ್ಸ್‌ 
ಪಿಆರ್‌. 317 ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂಸ್ವಾ). 





